ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1091 (1394) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ಬಿ.ಪಿ.ಎಲ್‌. ಕಾರ್ಡ್‌ಗಳ ಹಂಚಿಕೆ 


(ಅ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇದುವರೆಗೂ ಎಷ್ಟು 
ಬಿ.ಪಿ.ಎಲ್‌. ಕಾರ್ಡ್‌ಗಳನ್ನು ಹಂಚಲಾಗಿದೆ; ಅನ್ನೂ ಎಷ್ಟು ಜನರಿಗೆ ಹಂಜ ಬೇಕಾಗಿದೆ; 


(ಆ) ಅನರ್ಹರಿಗೆ ಕೊಟ್ಟಿರುವ ಎಷ್ಟು ಕಾರ್ಡ್‌ಗಳನ್ನು ವಾಪಸ್‌ ಪಡೆಯಲಾಗಿದೆ; 
ಅರ್ಹರಲ್ಲದಿದ್ದರೂ ಪರಿಶೀಲಿಸದೆ ಹಂಚಿಕೆ ಮಾಡಿರುವ ಅಧಿಕಾರಿಗಳ ಮೇಲೆ ಯಾವ 
ಶ್ರಮ ಕೈಗೊಳ್ಳಲಾಗಿದೆ; 


(ಇ) ಬಿ.ಪಿ.ಎಲ್‌. ಕಾರ್ಡ್‌ ಹಂಚಲು ಹೊಸ ಮಾನದಂಡಗಳನ್ನು ವಿಗಧಿಪಡಿಸಲು 
ಸರ್ಕಾರ ಚಿ:೦ತಿಸಿದೆಯೇ; ಚಿ:೦ತಿಸಿದ್ದಲ್ಲಿ ಮಾಹಿತಿ ನೀಡುವುದು ? 


